ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 
ಉತ್ತರಿಸುವ ಸಚಿವರು 
ಉತ್ತರಿಸುವ ದಿನಾಂಕ 


ಕರ್ನಾಟಕ ವಿಧಾನ ಪರಿಷತ್ತು 


: 472 

: ಡಾ. ಜೈಮಾಲಾರಾಮಚಂದ್ರ, 

: ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
: 06-03-2020 


(at 
[28 


ನ್ನ್ನ 


[2h 


ಉತ್ತರ 


ರಾಜ್ಯದಲ್ಲಿ ಒಟ್ಟು ಎಷ್ಟು ಬಸ್‌ 
ಡಿಪೋಗಳಿವೆ (ಜಿಲ್ಲಾವಾರು ವಿವರ 
ನೀಡುವುದು); 


ರಾಜ್ಯದಲ್ಲಿ ಒಟ್ಟು 232 ಘಟಕಗಳಿದ್ದು, ಜಿಲ್ಲಾವಾರು" ಘಟಕಗಳ 
ಮಾಹಿತಿಯನ್ನು ಅನುಬಂಧ ದಲ್ಲಿ ಒದಗಿಸಲಾಗಿದೆ. 


ಆ) 


ಎಷ್ಟು ಖಾಸಗಿ ಬಸ್ಸುಗಳು ಸಾರಿಗೆ 
ಅನುಮತಿ 'ಪಡೆದು ಓಡಾಡುತ್ತಿವೆ; 
ಅನಧಿಕೃತ ಬಸ್ಸುಗಳು ಪರ್ಮಿಟ್‌ 
ಇಲ್ಲದೇ ಚಾಲನೆ ಮಾಡುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ ಇವುಗಳ ನಿಗ್ರಹಕ್ಕೆ 
ಯಾವ ಕ್ರಮ ಕೈಗೊಳ್ಳಲಾಗಿದೆ; 
(ವಿವರ ನೀಡುವುದು) 


ರಾಜ್ಯದಲ್ಲಿ ದಿನಾಂಕ:31.01.2020ರ ಅಂತ್ಯಕ್ಕೆ ನೋಂದಣಿಯಾಗಿ ಪರವಾನಗಿ 
ಇರುವ ಖಾಸಗಿ ಬಸ್‌ಗಳ ವಿವರ ಕೆಳಕಂಡಂತಿದೆ: 


ಮಜಲು ವಾಹನಗಳು 7632 
ಒಪ್ಪಂದ ವಾಹನಗಳು 4002 
ಅಖಿಲ ಭಾರತ ಪ್ರವಾಸಿ ವಾಹನಗಳು 7357 
| 12991 


| 
ಬಟ್ಟ 


ಖಾಸಗಿ ಬಸ್‌ಗಳು ಪರವಾನಗಿ ಇಲ್ಲದೆ ಸಂಚರಿಸುವ ಬಗ್ಗೆ ತೀವ್ರವಾಗಿ 

ಗಮನಹರಿಸಲಾಗುತ್ತಿದೆ. ಮೋಟಾರು ವಾಹನ ಕಾಯ್ದೆ 1988 ಮತ್ತು ಅದರಡಿ 
ರಚಿತವಾದ ನಿಯಮಗಳಡಿ ರಹದಾರಿ ನಿಯಮ ಪಾಲನೆ. ಮಾಡುವುದಕ್ಕೆ 
ಖಾಸಗಿ ಬಸ್‌ ಮಾಲೀಕರಿಗೆ ರಹದಾರಿಗಳಲ್ಲಿ ನಿಬಂಧನೆ ವಿಧಿಸಲಾಗಿರುತ್ತದೆ. 
ಸಾರಿಗೆ ಇಲಾಖೆ ವತಿಯಿಂದ ನಿರಂತರವಾಗಿ ಖಾಸಗಿ ಬಸ್‌ಗಳ 
ತಪಾಸಣೆಯನ್ನು ರಾಜ್ಯಾದ್ಯಂತ ಕೈಗೊಂಡು, ಅನಧಿಕೃತವಾಗಿ ಸಂಚರಿಸುವ 
ಮತ್ತು ರಹದಾರಿ ನಿಬಂಧನೆ ಉಲ್ಲಂಘಿಸಿದ ಖಾಸಗಿ ಬಸ್‌ಗಳನ್ನು ತೀವ್ರವಾಗಿ 
ತಪಾಸಣೆ ಮಾಡಲಾಗುತ್ತಿದೆ. ನಿಯಮ ಉಲ್ಲಂಘಿಸಿದ ಪ್ರಕರಣಗಳಲ್ಲಿ 
ಮೋಟಾರು ವಾಹನ ಕಾಯ್ದೆ 1988 ಮತ್ತು ಅದರಡಿ ರಚಿತವಾದ 
ನಿಯಮಗಳಡಿ ಸೂಕ್ತ ಕಾನೂನು ಕ್ರಮ ಜರುಗಿಸಿ ತೆರಿಗೆ ಮತ್ತು ದಂಡ 
ವಸೂಲಾಗುತ್ತಿದೆ ಮತ್ತು ಪ್ರವರ್ತನ ಕಾರ್ಯ ನಿರಂತರವಾಗಿ ಜಾರಿಯಲ್ಲಿದೆ. 


ದಿನಾಂಕ: 01.04.2019 ರಿಂದ 31.01.2020 ರವರೆಗೆ ಕೈಗೊಂಡ 
KY 
ಖಾಸಗಿ ಬಸ್‌ಗಳ ತನಿಖಾ ಕಾರ್ಯದ ವಿವರಗಳು ಕೆಳಕಂಡಂಶಿಪೆ: 
ವಾಹನ ತಪಾಸಿಸಿT ದಾಖಲಿಸಿ] ಪಕಪಡಸದ ವೆಸೊಲಕ ಮೊತ್ತರೂಗಳ್‌) 
ಮಾರ್ಗ ದ ದ ವಾಹನಗಳು 3 
ವಾಹನ | ವಾಹನಗ K ಧಂಢ ಒಟ್ಟು 
ಗಳು ಳು 
ಮಜಲು 
ವಾಹನ 20763 | 2296 156 11108107 14891284 | 25999391 
ಒಪ್ಪಂದ TY 
ವಾಹನ 38850 | 4145 88 159483017 | 16468069 | 175951086 
ಖಿಲ ಭಾರತ 
ಪ್ರವಾಸಿ 
ವಾಹನ 55674 | 11885 76 320751484 | 20410686 | 341162170 
ಒಟ್ಟು 115287 | 18326 320 491342608 | 51770039 | 543112647 
J 


ಇ) | ಪ್ರಸ್ತುತ ವರ್ಷದಲ್ಲಿ ಹೊಸ| ಪ್ರಸ್ತುತ ವರ್ಷದಲ್ಲಿ ಸಾರಿಗೆ ಸಂಸ್ಥೆಗಳಲ್ಲಿ ಹೊಸ ವಿವಿಢ ಮಾದರಿಯ 
ಬಸ್ಸುಗಳನ್ನು ಖರೀದಿಸುವ ಬಸುಗಳನ್ನು ಹಾಗೂ ಎಲೆಕ್ಷಿಕ್‌ ಬಸುಗಳನ್ನು ಖರೀದಿಸಲು 
ಪ್ರಸ್ತಾವನೆಯು ಸರ್ಕಾರದ| ”* ಈ wi 
ಮುಂದಿದೆಯೇ, ಯೋಜಿಸಲಾಗಿರುತ್ತದೆ. 

ಬೆಂ.ಮ.ಸಾ.ಸಂಸ್ಥೆಯಿಂದ ಬಸ್ಸುಗಳನ್ನು ಕಡಿತಗೊಳಿಸಿರುವುದಿಲ್ಲ. ಆದರೆ, 
ಅನ್ನ | ಬಡನಳಾತಿವಲ್ಲಿ ಮಜ ಕೈದ ದ್ದ ರೈಲು ಮಾರ್ಗಗಳಿಗೆ ಸಮಾನಾಂತರವಾಗಿ 
ಯೋಜನೆಯು ಯಶಸ್ವಿಯಾಗಿ | ರ್ಟುಚರಣೆಯಾಗುತ್ತಿದ್ದ ಮಾರ್ಗಗಳನ್ನು ಪ್ರಯಾಣಿಕರ ಬೇಡಿಕೆ 
ಕಾರ್ಯ ನಿರ್ವಹಿಸುತ್ತಿರುವುದರಿಂದ | ಬ್ಯಣ್ಞಗನುಗುಣವಾಗಿ ಮಾರ್ಗ ಬದಲಾವಣೆ ಮಾಡಿ 
ಸರವು ಷ್ಟು ಬನ್ನುಗಳನ್ನು ರಟನಷೆನೊಳಿಸಲನಗುತದೆ. 
ಕಡಿತಗೊಳಿಸಿದೆ? 3 
ಇದಲ್ಲದೇ, ಮೆಟ್ರೋ ರೈಲು ಪ್ರಯಾಣಿಕರ ಅನುಕೂಲಕ್ಕಾಗಿ 
ಬೆಂ.ಮ.ಸಾ.ಸಂಸ್ಥೆಯಿಂದ ಮೆಟ್ರೋ ಫೀಡರ್‌ ಸೇವೆಗಳನ್ನು ಸಹ 
ಆಚರಣೆಗೊಳಿಸಲಾಗುತ್ತಿದೆ. 


ಸಂಖ್ಯೆ: ಟಿಡಿ 41 ಟಿಸಿಕ್ಕೂ 2020 


(ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


ಅನುಬಂಧ 


ಸಾರಿಗೆ ಸಂಸ್ಥೆಗಳ ನಿಗಮದ ವ್ಯಾಪ್ತಿಯಲ್ಲಿ ಬರುವ ಜಿಲ್ಲಾವಾರು ಘಟಕಗಳ ವಿವರ 


ಕ್ರಸಂ. ಜೆಲ್ಲೆಯ ಹೆಸರು ಒಟ್ಟು ಘಟಕಗಳು 
ಕ.ರಾ.ರಸಾನಿಗಮ 
1 ಬೆಂಗಳೊರು'ನಗರ 6 
2 ಬೆಂಗಳೊರು'ಗ್ರಾಮಾಂತರ 2 
3 ರಾಮನಗರ 5 
4 ಕೋಲಾರ 5 
5 ತುಮಕೂರು 8 
6 ದಾವಣಗೆರೆ 4 
7 |ಚತ್ರದರ್ಗ 3 
8 ಶಿವಮೊಗ್ಗೆ 3 
9 ಮೈಸೂರು 12 
1 | ಜಾಮಗಳೂಹ 3 
11 ಹಾಸನ 9 
12 ದಕ್ಷಿಣ ಕನ್ನಡ 7 _| 
13 ಉಡುಪಿ 2 
14 ಚಾಮರಾಜನಗರ 3 
7 Tಷಂಡ್ಟ್‌ g 
16 ಕೊಡಗು 1 
17 ಚಿಕ್ಕಬಳ್ಳಾಪುರ 4 
ಬಟ್ಟು 83 
ಬೆಂ.ಮಸಾ.ಸಂಸ್ಥೆ 
18 ಬೆಂಗಳೊರು 'ನಗರ'7 ಗ್ರಾಮಾಂತರ ಜಲ್ಲೆ 45 
ವಾ.ಕ.ರೆ.ಸಾ.ಸಂಸೆ; 
19 ಬೆಳಗಾವಿ 13 
20 ಧಾರವಾಡ 09 
21 ಕಾರವಾರ 08 
22 [ಬಾಗಲಕೋಟೆ 08 
23 ಗದಗ 07 
24 '1|ಹಾಷೇರಿ 06 
ಒಟ್ಟು 5] 
ಈ.ಕ.ರ.ಸಾ.ಸಂಸ್ಥೆ 
25 ಕಲಬುರಗಿ 1 
26 ಯಾದಗಿರಿ 04 
27 ಬೀದರ 06 
28 ರಾಯಚೂರು 08 
27 [ಕಾಷ್ಠ 05 
30 ಬಳ್ಳಾರಿ 11 
31 ವಿಜಯಪುರ 08 
ಒಟ್ಟು 53 
ಒಟ್ಟಾರೆ 232 


